ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ 1301 
ಸದಸ್ಯರ ಹೆಸರು ಶ್ರೀ ಆರ್‌. ಬಿ.ತಿಮ್ಮಾಪೂರ 
eo i (ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 23-09-2021 
ಕ್ರಸಂ. ್ರಶ್ನಗಳು ಉತ್ತರ 

ಅ | ಜಿಲ್ಲಾ ಮಟ್ಟದ ಪತ್ರಿಕೆಗಳಿಗೆ ನೀಡುತ್ತಿರುವ | ಸರ್ಕಾರದ ಆದೇಶ ಸಂ: ಕಸಂವಾಪ್ರ 69 ವಾಪ್ರಜಾ 2೦13 
ಜಾಹೀರಾತುಗಳಿಗೆ ಅನುಸರಿಸುತ್ತಿರುವ | ದಿನಾಂಕ 10-09-2014 ರಲ್ಲಿ ಸರ್ಕಾರವು ಜಾರಿಗೆ ತಂದಿರುವ 
ಮಾನದಂಡವೇನು ; “ಜಾಹೀರಾತು ನೀತಿ-2013 - ಅನುಷ್ಠಾನ ನಿಯಮಗಳು - 

2014” ರಲ್ಲಿನ ಕಂಡಿಕೆ 23ರಲ್ಲಿ ನಿಗದಿಪಡಿಸಿರುವಂತೆ, ರಾಜ್ಯ 
ಮಟ್ಟದ ವಿಶೇಷ ಸಭೆ ಸಮಾರಂಭಗಳು, ಜಯಂತಿ 

ಆ | ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಪತ್ರಿಕೆಗಳಿಗೆ | ಅಚರಣೆಗಳು ಸರ್ಕಾರದ ವಾರ್ಷಿಕ ದಿನಾಚರಣೆ, ಪ್ರಮುಖ 
ನೀಡುವ ಜಾಹೀರಾತಿನ ಅನುಪಾತ (ಗಂ) ಕೈ | ಯೋಜನೆಗಳ ಲೋಕಾರ್ಪಣೆ ಇತ್ಯಾದಿ ಜಾಹೀರಾತುಗಳನ್ನು 
ಅನುಸರಿಸಿದ ಮಾನದಂಡ ಯಾವುದು; ಮಾಧ್ಯಮಪಟ್ಟಿಯಲ್ಲಿರುವ ರಾಜ್ಯ ಮಟ್ಟದ 'ದಿಸಪತ್ರಿಕೆಗಳಿಗೆ 

ಹಾಗೂ 20000 ಮತ್ತು ಹೆಚ್ಚು ಪ್ರತಿಗಳ ಪ್ರಸಾರ ಸಂಖ್ಯೆ 
ಹೊಂದಿರುವ ಪ್ರಾದೇಶಿಕ ದಿನ ಪತ್ರಿಕೆಗಳಿಗೆ ಆವರ್ತನೀಯ 
ವಿಧಾನವನ್ನು ಅನುಸರಿಸಿ ಬಿಡುಗಡೆ ಮಾಡಬೇಕು. ಈ 
ಕಾರ್ಯಕ್ರಮಗಳು ಜರುಗುವ ವ್ಯಾಪ್ತಿಯಲ್ಲಿನ ಪ್ರಾದೇಶಿಕ 
ಮತ್ತು ಜಿಲ್ಲಾ ಮಟ್ಟದ ಪತ್ರಿಕೆಗಳಿಗೆ ಸಹ ಸಂದರ್ಭಾನುಸಾರ 
ವಾರ್ತಾ ಮತ್ತು. ಸಾರ್ವಜನಿಕ ಸಂಪರ್ಕ ಇಲಾಖೆಯ 
ಆಯುಕ್ತರು ಜಾಹೀರಾತು ಬಿಡುಗಡೆ ಮಾಡಲು ಅದಿಕಾರ 
ಹೊಂದಿರುತ್ತಾರೆ. ಸದರಿ ಮಾನದಂಡಗಳನ್ವಯ ರಾಜ್ಯ 
ಮತ್ತು ಜಿಲ್ಲಾ ಮಟ್ಟದ ಪತ್ರಿಕೆಗಳಿಗೆ ಜಾಹೀರಾತುಗಳನ್ನು 
ಬಿಡುಗಡೆ ಮಾಡಲಾಗುತ್ತದೆ. ಜಾಹೀರಾತು ಬಿಡುಗಡೆಯಲ್ಲಿ 
. ಯಾವುದೇ ಅನುಪಾತ (ಣ8॥ಂ) ಅನುಸರಿಸುವುದಿಲ್ಲ. 

ಇ ನಿರ್ದಿಷ್ಟ ಸರ್ಕಾರಿ ಜಾಹೀರಾತುಗಳನ್ನು ಕೇವಲ | ಸರ್ಕಾರದ ಆದೇಶ ಸಂ: ಕಸಂವಾಪ್ರ 69 ವಾಪ್ರಜಾ 2013 
ರಾಜ್ಯಮಟ್ಟದ ಪತ್ರಿಕೆಗಳಿಗೆ ಮೀಸಲುಗೊಳಿಸಲು | ದಿನಾಂಕ 10-09-2014 ರಲ್ಲಿ ಸರ್ಕಾರವು ಜಾರಿಗೆ ತಂದಿರುವ | 
ಅಸುಸರಿಸುವ ಮಾನದಂಡ ಯಾವುದು ; : “ಜಾಹೀರಾತು ನೀತಿ-2013 - ಅನುಷ್ಠಾನ ನಿಯಮಗಳು - 

ಈ ಇದನ್ನು ಜಾಹೀರಾತು ನೀತಿಯ ಯಾವ ನಿರ್ದಿಷ್ಟ | 2014" ರಲ್ಲಿನ ಕಂಡಿಕೆ 23 ರಲ್ಲಿ ನಿಗದಿಪಡಿಸಿರುವಂತೆ, ರಾಜ್ಯ 


"018456" ಅನ್ವಯ ಎಂದು ನಿರ್ಧರಿಸಲಾಗುತ್ತದೆ? 


ಮಟ್ಟದ ವಿಶೇಷ ಸಭೆ ಸಮಾರಂಭಗಳು,: ಜಯಂತಿ 
ಆಚರಣೆಗಳು ಸರ್ಕಾರದ ವಾರ್ಷಿಕ ದಿನಾಚರಣೆ, ಪ್ರಮುಖ 


"ಯೋಜನೆಗಳ ಲೋಕಾರ್ಪಣೆ ಇತ್ಯಾದಿ ಜಾಹೀರಾತುಗಳನ್ನು 
ಮಾಧ್ಯಮಪಟ್ಟಿಯಲ್ಲಿರುವ ರಾಜ್ಯ ಮಟ್ಟದ ದಿನಪತ್ರಿಕೆಗಳಿಗೆ 


| ಬಿಡುಗಡೆ ಮಾಡಲಾಗುತ್ತದೆ. 
ಕೆಸಿವ-ಪಿಐಪಿ/263/2021 LD 
(ಬಸವರಾಜ ಬೊಮ್ಮಾಯಿ) 
ಮುಖ್ಯಮಂತ್ರಿ 


